ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 604 
. 2. ಸದಸ್ಯರ ಹೆಸರು : ಶ್ರೀ. ಎಂ. ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
3. ಉತ್ತರಿಸಬೇಕಾದ ದಿನಾಂಕ : 24-09-2020. 
4. ಉತ್ತರಿಸುವ ಸಚಿವರು : ಮಾನ್ಯ ಮುಖ್ಯಮಂತ್ರಿಯವರು 
ಕ್ರಸಂ ಪಕ್ನೆ oo ಉತ್ತರ 
ಅ | ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ | ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಕೋವಿಡ-19 ಖಾತೆಯಲ್ಲಿ | 


ಕೊರೋನಾ ಕಾರಣಕ್ಕೆ ಈವರೆಗೆ | ಸಂಗ್ರಹವಾಗಿರುವ ಒಟ್ಟು ಹಣ ರೂ. 307,11,52,210/- (ಮುನ್ನೂರ 
ಸಂಗ್ರಹವಾಗಿರುವ ನಿಧಿ (ಹಣ) ಎಷ್ಟು; ಏಳು ಕೋಟಿ ಹನ್ನೊಂದು ಲಕ್ಷದ ಐವತ್ತೆರಡು ಸಾವಿರದ ಇನ್ನೂರ ಹತ್ತು) 
ರೂಪಾಯಿಗಳಾಗಿರುತ್ತವೆ. 


ಆ [ಸಂಗ್ರಹವಾದ ಹಣವನ್ನು ಯಾವ ಯಾವ | ಸಂಗ್ರಹವಾದ ಹಣದಲ್ಲಿ ಇದುವರೆವಿಗೂ ಒಟ್ಟು ರೂ. 170,21,80.000/- 
ಇಲಾಖೆಗಳಿಗೆ ಹಾಗು ಎಷ್ಟು ಎಷ್ಟು | (ನೂರ ಎಪ್ಪತ್ತು ಕೋಟಿ ಇಪ್ಪತ್ತೊಂದು ಲಕ್ಷದ ಎಂಬತ್ತು ಸಾವಿರ) 


ಹಣವನ್ನು ಬಳಸಲಾಗಿದೆ; (ವಿವರ | ರೂಪಾಯಿಗಳನ್ನು ಈ ಕೆಳಕಂಡ ಇಲಾಖೆಗಳಿಗೆ ಬಿಡುಗಡೆ ಮಾಡಿದೆ: 


ನೀಡುವುದು) ಕ್ರಸಂ. | ಇಲಾಖೆ ಅನುದಾನ (ರೂ.ಗಳಲ್ಲಿ) 


I § ಆರೋಗ್ಯ ಮತ್ತು ಕುಟುಂಬ 109,85,00,000/- | 


ಕಲ್ಯಾಣ ಇಲಾಖೆ 
2 [ವೈದ್ಯಕೀಯ ಶಿಕ್ಷಣ ಇಲಾಖೆ 51,25,80,0007- 
3 ಕಂದಾಯ ಇಲಾಖೆ (ವಿಪತ್ತು 9,11.00,0007— | 
ನಿರ್ವಹಣೆ) 
ಒಟ್ಟ 170,21,80,000/- 


J 


ಇ ಪಿ.ಎಂ.ಕೇರ್‌ ಫಂಡ್‌ (ಕೇಂದ್ರ) ದಿಂದ | ಪಿ.ಎಂ.ಕೇರ್‌ ಫಂಡ್‌ (ಕೇಂದ) ದಿಂದ ಕೊರೋನ ನಿರ್ವಹಣೆಗೆ ರಾಜ್ಯ 
ಕೊರೋನ ನಿರ್ವಹಣೆಗೆ ರಾಜ್ಯಕ್ಕೆ ಎಷ್ಟು | ಸರ್ಕಾರಕ್ಕೆ ಯಾವುದೇ ಅನುದಾನ ಬಂದಿರುವುದಿಲ್ಲ. 
ಹಣ ಬಂದಿದೆ; 


— ಬ ಮಿ ಮ ಮು 
ಈ ಬಂದಿದ್ದಲ್ಲಿ ಆ ಹಣದ ಉಪಯೋಗದ | ಅನ್ವಯಿಸುವುದಿಲ್ಲ. 


| ವಿವರ ನೀಡುವುದು? 


ಸಂಖ್ಯೆ: ಆಇ 49 ಬಿಜಿಎಲ್‌ 2020 


